ವಿಕಲತೆಯುಳ ಮಕ್ತಳ ಶಿಕಣ 


[0 


ಛ ಶೆ 
ಸೂಕ್ತ ಬೆಂಬಲದೊಂದಿಗೆ ಸಮನ್ಸಯಗೊಳ್ಳುವ ಹಕ್ಕು 


ವ 
ಡಾ. ಸುದೇಶ್‌ ಮುಖೋಪಾಧ್ಯಾಯ 


ಪ್ರಸ್ತಾವನೆ 
ಉತ್ತರದಾಯುತ್ವವೆಂಬುದು ಇಂದು ಬಹು ಪ್ರಚಅತದಲ್ಲರುವ 
ಪದವಾಗಿದೆ. ಇದನ್ನು ಮೇಅನವರ ಸಂಬಂಧದಲ್ಲೂ ಹಾಗೂ 
ಅಧೀನದಲ್ಲರುವವರ ಸಂಬಂಧದಲ್ಲೂ ಬಳಸಬಹುದು. ನಮ್ಮಲ್ಲ 
ಪ್ರತಿಯೊಬ್ಬರೂ ಈೇ ಘಟನೆಗಳ ಅವಿಚ್ಛಿನ್ನ ಸರಣಿಯಲ್ಲ ನಾವು 
ಯಾವುದೇ ಹುದ್ದೆ ಅಥವಾ ಸ್ಥಾನದಅರಲ, ಹಿಂದೆಂದಿಗಿಂತಲೂ ಈಗ 
ಈ ನಿಟ್ಟನಲ್ಲ ಆಲೋಚಿಸಬೇಕಾಗಿದೆ ಮತ್ತು ಪ್ರತಿಕ್ರಿಬುಸಬೇಕಾಗಿದೆ. 
ನಾವು ಏನು ಹೇಳುತ್ತಿದ್ದೇವೋ ಅಥವಾ ವಾಗ್ದಾನ ನೀಡುತ್ತಿದ್ದೇವೂ 
ಅದನ್ನು ನಿಜವಾಗಿ ಹೇಳುತ್ತಿದ್ದೇವೆಯೇ ಮತ್ತು ಅದರಂತೆ ನಡೆದು 
ಕೊಳ್ಳುತ್ತಿದ್ದೇವೆಯೇ? ನನಗೆ ಈ ನಿಲುವನ್ನು ತಾಳಲು ಏನಾದರೂ 
ಕಾರಣವಿದೆಯೇ? ಎಂದು ಆಲೋಚಿಸಬೇಕಾಗಿದೆ. ಭಾರತದ ಶಿಕ್ಷಣ 
ವ್ಯವಸ್ಥೆಯ ಅತ್ಯಂತ ಪ್ರಬಲ ಸಂಸ್ಥೆಯಾದ ಕೇಂದ್ರ ಶಿಕ್ಷಣ ಸಲಹಾ 
ಮಂಡಳಯು The Central Advisory Board of Education - 
CABE) 2019ರ ಸೆಪ್ಲೆಂಬರ್‌ 21ರಂದು ನಡೆಸಿದ ಸಭೆಯಲ್ಲ, 


ಟ 


ಗೌರವಾಸ್ಟಿತ ಮಾನವ ಸಂಪನ್ಯ್ಕೂಲ ಅಭವೃದ್ಧಿ ಸಚಿವರು ತಮ್ಮ 
ಉದ್ದಾಟನಾ ಭಾಷಣದಲ್ಲ ಈ ಮಾತುಗಳನ್ನು ಹೇಆದರು: 


"ರಾಷ್ಟ್ರೀಯಕರಡು ಶಿಕ್ಷಣ ನೀತಿ 2019 (Draft National 
Education Policy 2019) ಅನ್ನು ಪ್ರವೇಶಾವಕಾಶ, ನ್ಯಾಯಪರತೆ, 
ಉತ್ತಮ ಗುಣಮಟ್ಟ. ಉತ್ತರದಾಯುತ್ವ ಮತ್ತು ಕೈಗೆಟಕುವಿಕೆಯ 
ಸ್ವಂಭಗಕ ಆಧಾರದ ಮೇಲೆ ರೂಪಿಸಲಾಗಿದೆ. ಇದು ಇತರ 
ವಿಷಯಗಳ ಜೊತೆಗೆ ಗುಣಮಟ್ಟ ಮತ್ತು ನ್ಯಾಯಬದ್ಧತೆಯ 
ಆಧಾರದ ಮೇಲೆ ಒಂದು ನಿಷ್ಪಕ್ಷಪಾತ. ನ್ಯಾಯಯುತ ಮತ್ತು 
ಮಾನವೀಯತೆಯುಳ್ಳ ಸಮಾಜವನ್ನು ನಿರ್ಮಿಸಲು ಶಿಕ್ಷಣ 
ವ್ಯವಸ್ಥೆಯನ್ನು ರೂಪಿಸುವ ಗುರಿಯನ್ನು ಹೊಂದಿದೆ. ಇಡೀ 
ದೇಶದಲ್ಲ ಎಲ್ಲಾ ವಿದ್ಯಾರ್ಥಿಗಳು ಗುಣಮಟ್ಟದ ಶಿಕ್ಷಣಪಡೆಯಲು 
ಸಮಾನ ಪ್ರವೇಶಾವಕಾಶವನ್ನು ಹೊಂದುವಂತೆ ಮಾಡುವುದಕ್ಕಾಗಿ 
ರಾಷ್ಟೀಯ ಕರಡು ಶಿಕ್ಷಣ ನೀತಿ 2೦1೨ರಲ್ತ ಹಲವಾರು ಸುಧಾರಣಾ 
ಕ್ರಮಗಳನ್ನು ಪ್ರಸ್ತಾಪಿಸಲಾಗಿದೆ.” 


ಶೇ ದೇಶದ ಮುಂದಿನ ಹಾಗೂ ಠಗಿರುವ ಪೀಆಗೆಯ ವೈಕಲ್ಯವುಳ್ಳ 


ಮಕ್ಷಳೂ (ws) ಸೇರಿದಂತೆ ಲಕ್ಷಾಂತರ ಮಕ್ಷಳಗೆ ಈ ರಾಷ್ಟ್ರೀಯ 
ಕರಡು ಶಿಕ್ಷಣ ನೀತಿ 2೦1೨ ಏನನ್ನು ಒದಗಿಸುತ್ತದೆಂದು ನಾವು 
ನೋಡೋಣ. ಈ ನೀತಿಯಲ್ಲ ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಠ 
ಪಂಗಡ, ಇತರೆ ಹಿಂದುಆದ ವರ್ಗಗಳು, ಅಲ್ಲಸಂ೦ಖ್ಯಾತರು 
ಮುಂತಾದ ಅವಕಾಶ ವಂಚಿತ ಗುಂಪುಗಳನ್ನು ಕಡಿಮೆ ಪ್ರಾತಿನಿಧ್ಯ 


ಹೊಂದಿರುವ ಗುಂಪುಗಳು (Under-Represented Groups) 
ಎಂದು ಕರೆಯಲಾಗಿದೆ. ಇಲ್ಪ್ಲನ ಗಮನಾರ್ಹ ಅಂಶವೆಂದರೆ ಎಲ್ಲಾ 
ಜನವರ್ಗಕ್ಕೂ ಅನ್ವಯುಸುವಂತೆ ಅಂಗವನ್ನೂ ಒಂದು 
ವಿದ್ಯಮಾನವೆಂದು ಗುರುತಿಸಲಾಗಿದೆ. ಆದರೆ ನನ್ನ ಏಕೈಕ 
ಆತಂಕವೆಂದರೆ ಕಡಿಮೆ ಪ್ರಾತಿನಿಧ್ಯ / ಅನಾನುಕೂಲತೆಯನ್ನು 
ವ್ಯಾಖ್ಯಾನಿಸುವ ಎಲ್ಲಾ ಸಾಮಾಜಕ, ಆರ್ಥಿಕ, ಭೌಗೋಆಕ ಮತ್ತು 
ಇತರ ಮಾನವ ರಚಿತ ಗಣನಾಂಶಗಳಲ್ಲ ಕಂಡುಬರುವ ಒಂದು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


ಅನಾನುಕೂಲವಾದ ವಿಕಲತೆಯನ್ನೂ ಇಲ್ಲ ಏಕೆ ಪರಿಗಣಿಸಿಲ್ಲ? 
ಸರ್ಕಾರವು ಭರವಸೆ ನೀಡಿದಂತೆ ಕೊನೆಯ ಮತ್ತು ಹೆಚ್ಚು 
ಸಮಗ್ರವಾದ ರಾಷ್ಟ್ರೀಯ ಶಿಕ್ಷಣ ನೀತಿಯು ಈಗ ಡೊರಕಿದೆ. 
ಇದನ್ನು ಸಂಸತ್ಪು ಇನ್ನೂ ಅನುಮೋದಿಸಬೇಕಾಗಿದೆ. ಆದರೆ ಅದರ 
ಸೆಕ್ಷನ್‌ 6ರಲ್ಲ ಈಗಲೂ 'ವಿಕಲತೆ'ಯನ್ನು ಎಲ್ಲ ವರ್ಗಗಳಲ್ಲೂ 
ಕಂಡುಬರುವ ಒಂದು ಸವಾಲೆಂದು ಹೇಅಲ್ಲ. 


ನಾವು ಮುಂಬರುವ ಪೀಳಗೆಗಳಗೆ ನಿಜಕ್ಲೂ ಉತ್ತರದಾಯು- 
ಗಳಾಗಲು ನಮ್ಮ ಮುಂದಿರುವ ಸವಾಲುಗಳನ್ನು ಎದುರಿಸಲು 
ಮತ್ತು ಅವಕಾಶಗಳನ್ನು ಬಳಸಿಕೊಳ್ಳಲುಸಿದ್ದರಿದ್ದೇವೆಯೇ? ಪ್ರೀಡನ್‌ 
ದೇಶದ 16 ವರ್ಷದ ವಿದ್ಯಾರ್ಥಿನಿ ದೆವಾ ಥನ್‌ಬರ್ಗ್‌ ಹವಾಮಾನ 
ಬದಲಾವಣೆಯ ಬಣ್ಣೆ ಒಂದು ಚಳುವಳಯನ್ನು ಇತ್ತೀಚೆಗೆ 
ಪ್ರಾರಂಭಸಿದ್ದಾಳೆ ಮತ್ತು ನಮ್ಮಲ್ಲ ಪ್ರತಿಯೊಬ್ಬರಿಗೂ ನಾವು 
ಆಗಬೇಕಾಗಿರುವಷ್ಟು ಕೆಲಸ ಮಾಡುತ್ತಿದ್ದೇವೆಯೇ? ಎಂಬ 
ಪ್ರಶ್ನೆಯನ್ನು ಕೇಳದ್ದಾಳೆ. ಅವಳು ಪ್ರಪಂಚದಾದ್ಯಂತದ ಅನೇಕ 
ವಿದ್ಯಾರ್ಥಿಗಳು ಮತ್ತು ನಾಗರಿಕರನ್ನು ತಲುಪಿದ್ದಾಳೆ. 
ಕುತೂಹಲಕಾರಿ ವಿಷಯವೆಂದರೆ. ಮಾಧ್ಯಮಗಳ ಪ್ರಕಾರ ಅವಳು 
ಆಟಸಂ ವ್ಯಾಪ್ತಿಯಲ್ಲಿ ಬರುತ್ತಾಳೆ. 


ಇತರರಿಗಿಂತ ಭನ್ನವಾಗಿರುವುದು ಒಂದು ವರದಾನವಾಗಬಹುದು 


ಥನ್‌ಬರ್ಗ್‌ನ ಹೆತ್ತವರು. ತಮ್ಮ ಮಗಳು ಮೊದಲು ಮನ 
ನೋಯುವಷ್ಟು ಅಂತರ್ಮುಜಯಾಗಿದ್ದು ಯಾವಾಗಲೂ 
ಇತರ ಮಕ್ಕಳಂದ ಸ್ಟಲ್ಪ ಬೇರೆಯೇ ಇರುತ್ತಿದ್ದಳು ಎಂದು 
ಹೇಳುತ್ತಾರೆ. ನಾಲ್ಕು ವರ್ಷಗಳ ಹಿಂದೆ. ಅವಳಗೆ ಆಟಸಂ 
ಗುಂಪಿನ ಆಸ್ಪರ್ಹರ್‌ನ ಆಟಸಂ (ಲಘು ಸ್ವರೂಪದ ಆಟಸಂ) 
ಇದೆಯೆಂದು ಗುರುತಿಸಲಾಲಯುತು. ಇದು ಅವಳು 
ಬನ್ನತೆಯಿಂದ ಹೊರಬಂದ ನಂತರ ಹವಾಮಾನ 
ಬದಲಾವಣೆಯ ಪ್ರಮುಖ ವಿಷಯವನ್ನು ಕುರಿತು ಯಾವುದೇ 
ಅಳುಕಿಲ್ಲದೆ ಮಗ್ಗವಾಗಿರುವುದನ್ನು ವಿವರಿಸಲು ಸಹಾಯ 
ಮಾಡಿತು. ರೇಡಿಯೋ 4ರ "ಇಂದಿನ ಕಾರ್ಯಕ್ರಮ'ದಲ್ಲ 
“ಇತರರಿಗಿಂತ ಭನ್ನವಾಗಿರುವುದು ಒಂದು ವರದಾನ'ಎಂಬ 
ವಿಷಯವನ್ನು ಕುರಿತು ಅವಳು ಸಂದರ್ಶನ ನೀಡಿದಾಗ 
ನಿಕ್‌ರಾಜನ್ಸನ್‌ಗೆ ಅವಳು ಹೀಗೆ ಹೇಆದಕು- "ಇದರಿಂದಾಗಿ 
ನಾನು ವಿಷಯಗಳನ್ನು ಅವುಗಳ ಚೌಕಟ್ಟನಾಚೆ ಇರಿಸಿ 
ಮೋಡಲು ನನಗೆ ಸಾಧ್ಯವಾಗಿದೆ. ವಾನು ಸುಲಭವಾಗಿ 
ಸುಳ್ಳಿಗೆ ಬಅಯಾಗುವುದಿಲ್ಲ. ನಾನು ವಿಷಯಗಳ ಒಳ 
ಆಳವನ್ನು ಅರಿಯಬಲ್ಲೆ. ನಾನು ಎಲ್ಲರಂತೆಯೇ ಇದ್ದಿದ್ದರೆ 
(ಉದಾಹರಣೆಗೆ) ಈ ಶಾಲಾ ಮುಷ್ಟರವನ್ನು 
ಪ್ರಾರಂಭಸುತ್ತಿರಲಲ್ಲ.' 


ಮೂಲ: (ಬರೆಲ್‌ ಆಯ್ದ ಭಾಗ, ಇಯಾನ್‌, ಏಪ್ರಿಲ್‌ 23, 


ಆದ್ದರಿಂದ. ವೈಕಲ್ಯವುಳ್ಳ ವ್ಯಕ್ತಿಗಳನ್ನು ಮುಖ್ಯ ವಾಹಿನಿಯಲ್ಲ 
ಸಮನ್ವಯ ಮಾಡಿಕೊಳ್ಳಬೇಕಾದ ಅಗತ್ಯವನ್ನು ಕುರಿತು 
ವಾದಮಾಡುವುದನ್ನೂ ಮೀರಿ ಕೆಲಸ ಮಾಡಬೇಕಾದ ಅಗತ್ಯವಿದೆ 
ಮತ್ತು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲ ಅದರಲ್ಲೂ ಶಾಲಾ ಮಟ್ಟದಲ್ಲ ಚಿಕ್ಕ 
ಮಕ್ಕಳ ಶಿಕ್ಷಣದಿಂದ ಹಿಡಿದು ಪ್ರೌಢಾವಸ್ಥೆಯವರೆಗಿನ ನಮ್ಮ ಶಿಕ್ಷಣ 
ಸಂಸ್ಥೆಗಳಲ್ಲ ಸಬಲೀಕರಣದ ಪರಿಸರವುಂಬಾಗುವಂತೆ 
ನೋಡಿಕೊಳ್ಳಲು ನಾವು ಉತ್ತರದಾಯುಗಳಾಗಿ ಮತ್ತು 
ಕ್ರಿಯಾಶೀಲರಾಗಿ ಕೆಲಸ ಮಾಡಬೇಕಾಗಿದೆ. ನಾವು ನಮ್ಮ 
ಸಮುದಾಯಗಳಕಲ್ಲ ಮತ್ತು ಪ್ರಪಂಚದಾದ್ಯಂತ, ಅನೇಕ ಮಕ್ಕಳ 
ಮತ್ತು ಚಿಕ್ಕ ವಯಸ್ಸಿನ ವೈಕಲ್ಯುವುಳ್ಳ ಮಕ್ಕಳ ಅನುಭವಗಳನ್ನು 
ಗಮನಿಸಿದರೆ ಸಮನ್ವಯವು ಕೇವಲ ಅವರಿಗೆ ಮಾತ್ರವಲ್ಲ. ನಮ್ಮಲ್ಲ 
ಪ್ರತಿಯೊಬ್ಬರಿಗಣೂಬಲವರ್ಥನೆ ಮಾಡುತ್ತದೆ ಎಂಬ ಸಂದೇಶವು 
ಬಲವಾಗಿ ಮತ್ತು ಸ್ಪಷ್ಟವಾಗಿ ದೊರಕುತ್ತದೆ. ನಾವು ಇಲ್ಲ 
ಸಾಮರ್ಥ್ಯಗಳನ್ನು ಗುರುತಿಸಿ ಅವುಗಳ ಮೇಲೆ ನಿರ್ಮಾಣ 
ಮಾಡಬೇಕೇ ಹೊರತು ಸಮನ್ವಯದ ಮಾರ್ಗಕ್ಯೆಗೊಳ್ಳಲು 
ಸೂಕ್ತವಲ್ಲದ ದೃಷ್ಟಿಕೋನಗಳ ಬಲೆಯಲ್ಲ ಸಿಲುಕಬಾರದು. ಈ 
ಹಿನ್ನೆಲೆಯಲ್ಲ ವಾವು ಶಿಕ್ಷಣದ ಪರಿಕಲ್ಪನೆಯನ್ನು ಅರ್ಥ- 
ಮಾಡಿಕೊಳ್ಳೋಣ ಮತ್ತು ಒಟ್ಟಗೆ ಸಬಲಅೀಕರಣದ ಹಾದಿಯನ್ನು 
ಕಂಡುಕೊಳ್ಳೋಣ. 


ಶಿಕಣ 

ಆಟ 

ಶಿಕ್ಷಣವನ್ನು ರ್ರೀಕ್‌ನಲ್ತ್ಲ 'ಎಡುಕೇರ್‌' ಅಂದರೆ ಸಾಮರ್ಥ್ಯವನ್ನು 
ಹೊರತರುವುದು ಅಥವಾ ಸುಪ್ತ ಸಾಮರ್ಥ್ಯವನ್ನು ಬೆಳೆಸುವುದು 
ಎ೦ಬ ಪರಿಕಲ್ಪನೆ ಆಧಾರದಲ್ಲ ವ್ಯಾಖ್ಯಾನಿಸಲಾಗಿದೆ. 


ಹೀಗಾಗಿ ಶಿಕ್ಷಣವು: ಉದ್ದೇಶ ಪೂರ್ವಕವಾದದ್ದು ಮತ್ತು 
ಭರವಸೆಯನ್ನುಚ್ಲದ್ದು ಜನರು ಅವರಿರುವುದಕ್ಕಿಂತ ಹೆಚ್ಚು ಆಗಬಲ್ಲರು 
(ಪ್ರಗತಿ ಸಾಧಿಸಬಲ್ಲರು) ಎಂಬ ನಂಜಕೆಯಿಂದ ಕಲಕೆಯು 


ಆಗುವಂತೆ ಮಾಡುವುದು. ಮಾಹಿತಿಯುಕ್ತ, ಗೌರವಯುತ ಮತ್ತು 
ವಿವೇಕಪೂರ್ಣವಾದದ್ದು ಸತ್ಯ ಮತ್ತು ಸಾಧ್ಯತೆಯನ್ನು ಆಹ್ವಾನಿಸುವ 
ಒಂದು ಪ್ರಕ್ರಿಯೆ. 


ಜೀವನದಲ್ಲ ಎಲ್ಲರೂ ಮುಂದುವರೆಯಲಅ ಮತ್ತು ಹಂಚಿಕೊಳ್ಳಲ 
ಎಂಬ ಬಯಕೆಯಲ್ಲ ಬೇರೂರಿದ್ದು. ಇದು ತಾವೂ ಹಾಗೂ ಇತರ 
ಜನರು ತಮ್ಯ ಬದುಕನ್ನು ಎಷ್ಟು ಚೆನ್ನಾಗಿ ಬಾಳಲು ಸಾಧ್ಯವೋ 
ಅಷ್ಟು ಚೆನ್ನಾಗಿ ಬಾಳಲು ನೆರವು ನೀಡುವ ಒಂದು ಸಹಕಾರಿ ಮತ್ತು 
ಸಮನ್ವಯ ಚಟುವಟಕೆ (ಸ್ಕಿತ್‌, 2೦15) 


ವಿಶೇಷ ಅಗತ್ಯವುಳ್ಳ ಮಕ್ಕಳ ಶಿಕ್ಷಣವನ್ನು ಅಲ್ಲಗೆ ಸೂಕ್ತವಾದ 
ಉಪಬಂಧಗಳು ಒಬ್ಬಾರೆ ಶಿಕ್ಷಣದ. ವಿಶೇಷವಾಗಿ ವೈಕಲ್ಯುವುಳ್ಳ 
ಮಕ್ಷಳ ಶಿಕ್ಷಣದ ಇತಿಹಾಸದ ಬೆಳವಣಿಗೆಯೊಂದಿಗೆ ಬದಲಾಗುತ್ತಾ 
ಬಂದರೂ ಹಲವಾರು ಮಾರ್ಗಗಳ ಮೂಲಕ ಅದನ್ನು 
ಪರಿಹರಿಸಲಾಗುತ್ತಿದೆ. ಈ ವಿವಿಧ ವಿಧಾನಗಳು ಆರ್ಥಿಕ ಸ್ಥಿತಿಯಿಂದ 
ಮತ್ತು ಮೌಲ್ಯ ವ್ಯವನ್ಥೆಗಳಂದಲೂ ಪ್ರಭಾವಿತವಾಗುತ್ತವೆ. ಕೆಲವು 
ದೇಶಗಳಲ್ಲ ಸಮನ್ಪಯ ಶಿಕ್ಷಣವೇ ಹೆಚ್ಚು ಪ್ರಚಅತ ವಿಧಾನವಾಗಿದೆ 
ಮತ್ತು ಬೇರೆಡೆ ವಿಶೇಷ ಶಾಲಾ ಶಿಕ್ಷಣವೇ ಪ್ರಾಶಸ್ಥ್ಯ ಪಡೆದ 
ವಿಧಾನವಾಗಿದೆ. ಇನ್ನೂ ಅನೇಕ ದೇಶಗಕ ತೀವ್ರ ಹಾಗೂ 
ಹಲವಾರು ವಿಕಲತೆಗಳುಳ್ಳ ಮಕ್ಕಳಗೆ ಮನೆ ಸೇವೆ ವಿಧಾನ ಹಾಗೂ 
ಔಪಚಾರಿಕ ಸಂಸ್ಥೆಗಳಲ್ಲದ ಕಡೆಗಳಲ್ಲ ಸೇವೆಗಳನ್ನು ನೀಡುವ 
ವ್ಯವಸ್ಥೆಗಳೂ ಒಳಗೊಂಡಂತೆ ಮಿಶ್ರ ವಿಧಾನಗಳಗೆ ಪ್ರಾಧಾನ್ಯತೆ 
ನೀಡಲಾಗಿದೆ.ಇಂದು, ಸಮನ್ವಯ ಶಿಕ್ಷಣವು ಎಲ್ಲ ಮಕ್ಷಳು ತಮ್ಮ 
ಮನೆ ಹತ್ತಿರವಿರುವ ಸಾಮಾನ್ಯ ಶಾಲೆಯಲ್ಲ ಕಅಯಬಲ್ಲರು ಎಂಬ 
ತತ್ವದ ಆಧಾರದ ಮೇಲೆ ನಿಂತಿದೆ. ಕಲಯುವವರ ವೈವಿಧ್ಯತೆಗೆ 
ಅನುಗುಣವಾಗಿ ವ್ಯವನ್ಥೆ ಬದಲಾಗಬೇಕೇ ಹೊರತು ವ್ಯವಸ್ಥೆಗೆ 
ತಕ್ಷಂತೆ ಕಲಯುವವರು ಬದಲಾಗತಕ್ಷದ್ದಲ್ಲ ಎಂಬುದನ್ನು 
ವಿಶ್ವಸಂಸ್ಥೆಯ ವೈಕಲ್ಯವುಳ್ಳ ವ್ಯಕ್ತಿಗಳ ಹಕ್ಕುಗಳನ್ನು ಕುರಿತ 


ಪಂಚವಾರ್ಷಿಕ ಯೋಜನೆಗಳ ಅಡಿಯಲ್ಲ ಸಮನಯ ಶಿಕ್ಷಣದ ಏರ್ಪಾಟುಗಳು 


ಪಂಚವಾರ್ಷಿಕ ಯೋಜನೆಗಳು 


ಪ್ರಮುಖ ಬೆಳವಣಿಗೆಗಳು 


ಮೊದಲ ಯೋಜನೆ 1951-56 ಸಮಾಜ ಕಲ್ಯಾಣದಡಿಯಲ್ಲ 


ಮೂರನೇ ಯೋಜನೆ 1961-66 


ಹೆಚ್ಚಿದ ಸೌಲಭ್ಯಗಳು MOE: ರಾಷ್ಟ್ರೀಯ ಸಲಹಾ ಗುಂಪು 
(National Advisory Group). ಸಮೀಕ್ಷೆಗಳು. ಎನ್‌ಜಒಗಳ ಒಳಗೊಳ್ಳುವಿಕೆ 


ವಿರಾಮ ಅವಧಿ 


ನಾಲ್ಕನೇ ಯೋಜನೆ 1೨68-74 ಮತ್ತು ಐದನೇ ಯೋಜನೆ 1974-79 


ಶಿಕ್ಷಣ ಆಯೋಗ, ರಾಷ್ಟ್ರೀಯ ನೀತಿ, ಐಇಡಿ 


ಎಂಎಸ್‌ಡಬ್ಲೂ $ನಲ ಐಇಡಿ ಯೋಜನೆ, ಆಯ್ದ ಅನ್ನಯ 


ಆರನೇ ಯೋಜನೆ 1980-85ರ 


ಎಂ/ಎಚ್‌ಆರ್‌ಡಿಯಲ್ಲ ಐಇಡಿಸಿ ಯೋಜನೆ, ತಡೆಗಟ್ಟುವಿಕೆ ಏಕೀಕರಣ, 
ಮಾದರಿ ಸಮೀಕ್ಷೆಗಳು 


ಏಳನೇ ಯೋಜನೆ 1985-೨೦ 


ಎನ್‌ಜಒಗಳು, ಮಹಿಳೆಯರು ಮತ್ತು ವೈಕಲ್ಯವುಳ್ಳವರು ಸಮಾನವಾಗಿ ಅನ್ವಯ 


ರಾಷ್ಟ್ರೀಯ ನೀತಿ 1986, ಪಿಒಎ 
[) 


ವೈಕಲ್ಯುವುಳ್ಳವರಿಗೆ ಶಿಕ್ಷಣದ ಒಂದು ಅಧ್ಯಾಯ 


ಎಂಟನೇ ಯೋಜನೆ 19೨೨-೨7 


ಪಿಡಬ್ಬೂ $8 ಕಾಯ್ದೆ. ಆರ್‌ಸಿಐ, ಡಿಪಿಬಪಿ, ಮಾದರಿ ಸಮೀಕ್ಷೆ 


ಒಂಬತ್ತನೇ ಯೋಜನೆ 19೨7-2೦೦೭ 


ಹತ್ತನೇ ಯೋಜನೆ 20೦೭2-2೦೦7 


ಎಸ್‌ಎಸ್‌ಎ, ರಾಷ್ಟ್ರೀಯ ಟ್ರಸ್ಟ್‌. ಜನಗಣತಿ ಸಮೀಕ್ಷೆ. 
86ನೇ ತಿದ್ದುಪಡಿ. ಎನ್‌ಎಸ್‌ಎಸ್‌ಒ 2೦೦೭ 


ಮಾನಿಟರಿಂಗ್‌, ವಿಸ್ತರಣೆ, ಕಾನೂನು ಚೌಕಟ್ಟು. ಮೀಸಲಾತಿ, ಸಚಿವರ ಹೇಳಕೆ, 


ರಾಷ್ಟ್ರೀಯ ಕ್ರಿಯಾ ಯೋಜನೆಗಳು. ಅಸಮರ್ಥತೆ ಕುರಿತು ಸಮಗ್ರ ಯೋಜನೆ 
ತಯಾರಿಕೆಯಲ್ಲ (ಐಇಸಿವೈಡಿ) 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


86 


ಹನ್ನೊಂದನೇ ಯೋಜನೆ 2೦೦8- 2೦1೭2 


ಹನ್ನೆರಡನೇ ಯೋಜನೆ 2೦12-17 


ಐಇಡಿಎಸ್‌ಎಸ್‌, ಆರ್‌ಎಂಎಸ್‌ಎ, ಆರ್‌ ಟ ಇ, ಪಿಡಬ್ಬೂ $8 ಕಾದೆ ಪರಿಷ್ಠರಣೆ, 
ಪರಿಷ್ಟೃತ ಎಸ್‌ಎಸ್‌ಎ ಫ್ರೇಮ್‌ವರ್ಕ್‌, ಎನ್‌ಸಿಪಿಸಿಆರ್‌, ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲ 
ಇಒಒಗಳು, ಅಸಮರ್ಥತೆಯ ಅಧ್ಯಯನಗಳು 


ಆರ್‌ಟಇ 2೦೦೦ಕ್ಕೆ 2೦1೭ರ ತಿದ್ದುಪಡಿ, ಆರ್‌ ಪಿಡಬ್ಲೂ ಡಿ ಕಾಯ್ದೆ, 2೦16 
ಮತ್ತು ಅನುಸರಣಾ ಅಧಿಸೂಚನೆಗಳು 


2೦17ರ ತರುವಾಯ 


ರಾಷ್ಟ್ರೀಯ ಕರಡು ಶಿಕ್ಷಣ ನೀತಿ, 2೦1೨9 


ನೀತಿ ಅಯೋಗ, ಮೂರು ವರ್ಷದ ಕ್ರಿಯಾ ಕಾರ್ಯಸೂಚಿ (2೦17-18 ರಿಂದ 
2೦19-2೦) ಎಸ್‌ಎಸ್‌ಎ ಮತ್ತು ಆರ್‌ಎಂಎಸ್‌ಎ ಸೇರಿಸಿ ಸಮಗ್ರ ಶಿಕ್ಷಣ ಯೋಜನೆ, 
ಆರ್‌ಟಇ ಮತ್ತು ವಿಶೇಷ ಶಾಲೆಗಳ ಆಯ್ಕೆ (ಆರ್‌ಪಿಡಬ್ದು $8. 2018) 


2೦19 ರ ಸೆಪ್ಸಂಬರ್‌2೦ ರಂದು €ಸಿಔ್ಕನಲ್ಲ ಮಂಡಿಸಲಾಯುತು. 5 + 3 +3 + 4ರ 
ಮೇಲೆ ಒತ್ತು ((2 ವರ್ಷಗಳ ಶಾಲಾ ಶಿಕ್ಷಣದ ಬದಲಾಗಿ ಮತ್ತು ಪ್ರಾಥಮಿಕ ಪೂರ್ವ 
ಹಾಗು 1 ಮತ್ತು 2 ರ್ರೇಡುಗಳನ್ನು 5 ವರ್ಷಗಳ ಫೌಂಡೇಶನಲ್‌ ಲರ್ನಿಂಗ್‌ ಆಗಿ 
ಒಳಗೊಂಡಿದೆ) ಮತ್ತು ಯುಆರ್‌ಜಯ ಭಾಗವಾಗಿ ಅಸಮರ್ಥತೆ; 

ಮಂಡಳಿಯ ಆದ್ಯಂತ ಸಮನ್ವಯ: Ml, AICTE, NCTE, RCI 

ಮತ್ತಿತರ ನಿಯಂತ್ರಕ ಮಂಡಳಗಳ ಬದಲಾಗುವ ಸ್ವರೂಪ. 


ಮೂಲ: ತಮ್ಮ ಅಧ್ಯಾಯಗಳನ್ನು ಆಧರಿಸಿ ಸುದೇಶ್‌ ಮುಖೋಪಾಧ್ಯಾಯ. 2೨೦18 ಅವರು ಅಭವೃದ್ಧಿ ಪಡಿಸಿದ್ದಾರೆ. 
ಗಮನಿಸಿ: ಸಮನ್ವಯ ಶಿಕ್ಷಣದ ಬಣ್ಣೆ ಕೆಲವು ಮೈಲುಗಲ್ಲುಗಳನ್ನು ಉಲ್ಲೇಜಸಲಾಗಿದೆ: ಅನೇಕ ಇತರ ಕಾಯುದೆಗಳು ತಮ್ಮ ಕಾರ್ಯಕ್ರಮ ಮತ್ತು ಯೋಜನೆಗಳಲ್ಲ ವ್ಯಕ್ತವಾಗಿ 
ಹೇಳಆರದೇ ಇದ್ದರೂ ವೈಕಲ್ಯತೆಯ ಬಣ್ಣ ಗಮನ ಹರಿಸಿರುವುದರಿಂದ ಕೆಲವು ಬಟ್ಟು ಹೋಗಿರಬಹುದು. 


ಒಡಂಬಡಿಕೆಯಲ್ಲ (UN Convention on the Rights of Persons 


with Disabilities-UNCRPD, 2006)) eತಿಹಿಡಿಯಲಾಗಿದೆ. 
ಸಮನ್ವಯ ಮತ್ತು ವಿಶೇಷ ಶಿಕ್ಷಣಗಳೆರಡರ ವ್ಯವಸ್ಥೆಗಳಲ್ಲ ಶಿಕ್ಷಣದ 
ಗುಣಮಟ್ಟ ಇನ್ನೂ ಸುದಧಾರಣಿ ಆಗಬೇಕಾಗಿದೆ ಎಂಬ 
ನಿರ್ಧಾರಣೆಯನ್ನು ಪ್ರಸಂಗಗಳ ಆಧಾರದ ಮೇಲೆ 
ಹೇಳಕಲಾಗಿದೆಯೇ ಹೊರತು ವ್ಯಾಪಕ ಸಂಶೋಧನೆಯ ಮೇಲೆ 
ಅದಯ ಆಧಾರಿತವಾಗಿಲ್ಲ ಮತ್ತು ಪರ್ಯಾಯ ವಿಧಾನಗಳ 
ಪರಿಣಾಮಕಾರಿತ್ವದ ಮೇಲೆ ಇನ್ನೂ ಸಂಶೋಧನೆಗಳು 
ಗಮನಹರಿಸಿಲ್ಲ. 


ಈಗಾಗಲೇ ನಿಬಎಸ್‌ಇ "ಜೀವನ ಕೌಶಲ್ಯವನ್ನು ಕುರಿತು 
ಮಾತನಾಡಲು ಪ್ರಾರಂಭಸಿದೆ ಮತ್ತು ಎನ್‌ಇಪಿ (2೦1೨)ನ 
ಇತ್ತೀಚಿನ ಆವೃತ್ತಿಯು ಕೂಡ ಇದರ ಬಧ್ವೆ ಉಲ್ಲೇಖಸುತ್ತದೆ. ವಿಶೇಷ 
ಶಾಲೆಗಳ ವಿಕಲತೆಯುಳ್ಳ ಮಕ್ಕಳ 'ಹೆಚ್ಚುವರಿ / ಪುಷ್ಟೀಕರಣ 
ಪಠ್ಯಕ್ರಮ' ("Plus/Enrichment Curriculum’) ಕೂಡ ಜೀವನ 
ಕೌಶಲ್ಯಗಳನ್ನು ಕುರಿತದ್ದಾಗಿದೆ ಎಂಬುದನ್ನು ಗಮನಿಸಬೇಕು. 
ಕೌಶಲ್ಯ ಮಂಡಳಯು ಸಹ ತನ್ನು ಕಾರ್ಯಸೂಚಿಯಲ್ಲ ಇದನ್ನು 
ಹೊಂದಿದೆ. ಎನ್‌ಸಿಇಆರ್‌ಟ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು- 


2020 (National Curriculum Framework 2020) ಅನ್ನು 
ರೂಪಿಸುವಾಗ ಇದರತ್ತ ಗಮನಹರಿಸಬೇಕಾಗಿದೆ. 


ಕಾನೂನು ನಿಬಂಧನೆಗಳಂದ ಕಲಕೆ 

ಇಂದು ವಿಶೇಷ ಅಗತ್ಯವುಳ್ಳ ಮಕ್ಕಳ ಶಿಕ್ಷಣವು ಸರ್ಕಾರದ ಪ್ರಮುಖ 
ಜವಾಬ್ದಾರಿಗಳಲ್ಲೊ೦ದು. ಭಾರತದಲ್ಲ ನಾವು 1974ರಿಂದ ಸಮಾಜ 
ಕಲ್ಯಾಣ ಸಚಿವಾಲಯದ (ಈಗ ಇದನ್ನು ಸಾಮಾಜಕ ನ್ಯಾಯ 
ಮತ್ತು ಸಬಲೀಕರಣ ಸಚಿವಾಲಯ ಎಂದು ಕರೆಯಲಾಗುತ್ತದೆ) 
ಮೂಲಕ ಈ ನಿಟ್ಟನಲ್ಲ ಕೆಲಸ ಮಾಡುತ್ತಿದ್ದೇವೆ. ಆಯೋಗಗಳ. 
ಪಂಚವಾರ್ಷಿಕ ಯೋಜನೆಗಳ ಮತ್ತು ತದನಂತರದ ಸಂಸತ್ಸು 
ಜಾರಿಗೆತಂದ ಕಾಯುದೆಗಕೂ ಈ ಬೆಳವಣಿಗೆಗಳನ್ನು ಕುರಿತು 
ಒಂದು ಚಿತ್ರವನ್ನು ಒದಗಿಸುತ್ತವೆ. ಈ ಬೆಳವಣಿಗೆಗಳನ್ನು ಈ 
ಕೆಳಗಿನಂತೆ ಸಂಕ್ಷಿಪ್ತ್ಷಣೊಆಸಬಹುದು: 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


ಸ್ವಾತಂತ್ರ್ಯದ ನಂತರ ಭಾರತದಲ್ಲ ಸಮನಯ ಶಿಕ್ಷಣದತ್ತ ನಡೆದ 
ಪ್ರಯತ್ನಗಳ ಬದ್ಧೆ ಈ ಕೋಷ್ಟಕವು ತೋರಿಸುತ್ತದೆ. ಸಮನ್ವಯ 
ಶಿಕ್ಷಣವೆಂಬುದು ಭಾರತವೂ ಸೇರಿದಂತೆ ಎಲ್ಲಾ ದೇಶಗಕಲ್ಪ 
ವಿಕಾಸಗೊಳ್ಳುತ್ತಿರುವ ಒಂದು ಪ್ರಕ್ರಿಯೆಯಾದರೂ ಈಗ ಒಂದು 
ಜನಪ್ರಿಯವಾದ ಪದವಾಗಿದೆ. 


ಸಬಲೀಕರಣ ನೀತಿಗಳು ಮತ್ತು ಶಾಸನಗಳ ಪರಿಣಾಮವಾಗಿ, ಎಲ್ಲ 
ರಾಜ್ಯಗಳಕಲ್ಲ ನ್ಯಾಯಾಲಯದ ಪ್ರಕರಣಗಳು ಜಾಸ್ತಿಯಾಗಿ ಸುಪ್ರೀಂ 
ಕೋರ್ಟನವರೆಗೆ ಹೋಗಿವೆ. ಇದು ಕಾರ್ಯನೀತಿ ರಚಿಸುವುದಕ್ಕೂ 
ಮತ್ತು ಅವನ್ನು ಅನುಷ್ಠಾನಕ್ಕೆ ತರುವವರೆಗೂ ಅಂದರೆ ಸದುದ್ದೇಶದ 
ಸಾಕಾರದವರೆಗೂ ನಡುವೆ ಇರುವ ಕೊರತೆಗಳು ಮತ್ತು 
ಸವಾಲುಗಳನ್ನು ಸೂಚಸುತ್ತದೆ.” ಮಕ್ಕಳನ್ನು ಅನುತ್ತೀರ್ಣ ಮಾಡಿ 
ಹಿಂದಿನ ತರಗತಿಯಲ್ಲಯೇ ಉಳಸಿಕೊಳ್ಳಬಾರದು ಎಂಬ ಆರ್‌ಟಇ 
ಕಾಯ್ದೆ (2೦೦೨)ರ ಬಂಡ 16ನ್ನು 2೦17ರಲ್ಲ ತಿದ್ದುಪಡಿ 
ಮಾಡಲಾಗಿದೆ. ಈ ಕಾನೂನು ಉಪಬಂಧವನ್ನು ತೆಗೆದುಹಾಕದರೆ 
ಇದು ಎಲ್ಲಾ ದಮರ್ಬಲ ಮಕ್ಷಳ ಮೇಲೆ ಗಂಭೀರ ಪರಿಣಾಮ 
ಜೀರಬಲ್ಲದು. ಏಕೆಂದರೆ ಶಾಲಾ ವ್ಯವಸ್ಥೆಯು ಸ್ವಂಯಂ 
ಮೇಲ್ವಚಾರಕವಲ್ಲ ಅಥವಾ ಈಗ ವಿಶೇಷ ಅಗತ್ಯವುಳ್ಳವರನ್ನೂ 
ಒಳಗೊಂಡ ಕಾರಣ ಆರ್‌ಟಇ ಕಾಯ್ದೆ (2೦೦೨)ರ ಅಡಿಯಲ್ಲ 
ಕಲ್ಪಸಲಾದ ನೆರವು ನೀಡುವ ಬಣ್ಣೆ ಶಾಲೆಗಳೂ 
ಉತ್ತರದಾಲುಗಳಾಗಿರುವುದಿಲ್ಲ. 


ಕಾನೂನು ಉಪಬಂಧಗಳ ಹಿನ್ನೆಲೆಯಲ್ಲ ಮತ್ತು ಈಗ ರಾಷ್ಟ್ರೀಯ 
ಕರಡು ಶಿಕ್ಷಣ ನೀತಿ 2೦1೨ರಲ್ಲ ವ್ಯಕ್ತವಾಗಿರುವ ಉದ್ದೇಶದ 
ಅಡಿಯಲ್ಲ ಎಲ್ಲಾ ನೀತಿ-ನಿರೂಪಕರು, ಯೋಜಕರು, 
ಅನುಷ್ಠಾನಕಾರರು ಮತ್ತು ಹಿತಾಸಕ್ತಿದಾರರು, ವಿಕಲತೆವುಳ್ಳವರೂ 
ಸೇರಿದಂತೆ ಸಮಾಜದ ಎಲ್ಲ ವರ್ಗಗಳ ಜನರಿಗೂ ಅವಕಾಶಗಳ 
ಸಮಾನತೆ, ಆರ್ಥಿಕ ಮತ್ತು ಸಾಮಾಜಕ ಚಲನಶೀಲತೆ 
ಒಳಗೊಳ್ಳುವಂತೆ ಸಮನ್ವಯದ ದೃಷ್ಟಿಯನ್ನು ವಿಸ್ತರಿಸುವುದು ಬಹು 
ಮುಖ್ಯ. ಸೀನಿಯರ್‌ ಸೆಕೆಂಡರಿಯವರೆಗೆ ಶಾಲಾ ಶಿಕ್ಷಣವು ಮುಖ್ಯ 
ಹಾಗೂ ಶಿಫಾರಸ್ವಾದ ವಿಷಯವಾಗಿದೆ.ಆದರೆ 14 ವರ್ಷದವರೆಗಿನ 
ಪ್ರಾರಂಭದ ವರ್ಷಗಳ ಶಾಲಾ ಶಿಕ್ಷಣದ ಪ್ರಾಮುಖ್ಯತೆಯನ್ನು 


ಕಡೆಗಣಿಸಲಾಗುವುದಿಲ್ಲ ಅಥವಾ ಅದಕ್ಕೆ ಅತಿಯಾಗಿ ಒತ್ತು ನೀಡಲೂ 
ಆಗುವುದಿಲ್ಲ. ಶಿಕ್ಷಣವು ಸಂವಿಧಾನದ ಸಹವರ್ತಿ ಪಟ್ದಯಲ್ಲದ್ದು. 
ವಿಕಲತೆಯು ರಾಜ್ಯಗಳ ಪಟ್ಟಿಯ ವಿಷಯವಾಗಿದೆ. ಹೀಗಾಗಿ ನಾವು 
ರಾಷ್ಟ್ರೀಯ ನೀತಿಯನ್ನು ಕ್ರಮಕ್ಕಗೊಳ್ಳಬಹುದಾದ ಅನುಷ್ಠಾನ- 
ಗೊಳಸುವ ಉಪಬಂಧವಾಗಿ ಪರಿವರ್ತಿಸುವುದರ ಪರಿಣಾಮವನ್ನು 
ಅರ್ಥಮಾಡಿಕೊಳ್ಳಬೇಕು. ಸಂಬಂಧಿತ ಆದೇಶಗಳು ಮತ್ತು ಆಡಳತ 
ಕ್ರಮಗಳು ಯಾವಾಗಲೂ ರಾಜ್ಯಗಳ ಅಧೀನದಲ್ತರುತ್ತವೆ. 
ಸಿಎಸ್‌ಆರ್‌ ಮತ್ತು ಸಾರ್ವಜನಿಕ-ಖಾಸಗಿ ಸಹಭಾಗಿತ್ವವನ್ನು 
ಎಚ್ಚರಿಕೆಯಿಂದ ಮತ್ತು ಜಾಗರೂಕತೆಯಿಂದ ಅರ್ಥಮಾಡಿ- 
ಕೊಳ್ಳಬೇಕಾಗಿದೆ. ಏಕೆಂದರೆ ಮಾರುಕಟ್ಟೆ ಆರ್ಥಿಕತೆಯು 
ಅಂತಾರಾಷ್ಟ್ರೀಂರು ಏಜೆನ್ಸಿಗಳಾದ ೦ಶಖುನೆಸ್ಲೋ ಮತ್ತು 
ಯುಸಿಸೆಫ್‌ಗಳ೦ದ ಬರುವ ಹಣದ ಹರಿವಿನ ಮೇಲೆ ಪ್ರಭಾವ 
ಬೀರಿದೆ. 


ಮಾನವ ಸಂಪನ್ಮೂಲಗಳ ಸವಾಲು 

ವಿಶೇಷ ಮತ್ತು ಸಮನ್ವಯ ಶಿಕ್ಷಣಗಳೆರಡರ ಪ್ರಾರಂಭದಿಂದಲೂ 
ವಿಶೇಷ ಅಗತ್ಯವುಳ್ಳ ಮಕ್ಕಳನ್ನು ಸಶಕ್ತಗೊಳಸುವುದಕ್ಷಾಗಿ ಮಾನವ 
ಸಂಪನ್ಮೂಲಗಳ ಲಭ್ಯತೆ ಮತ್ತು ನಿರಂತರವಾಗಿ ಅವರ ಸಾಮರ್ಥ್ಯ 
ವಧ್ಧನೆ ಮಾಡುವುದು ನಿರ್ಣಾಯಕ ವಿಷಯವಾಗಿದೆ. ಶಿಕ್ಷಣದ 
ಗುಣಮಟ್ಟವನ್ನು ಯೋಜತ ಪ್ರಯತ್ನ, ಸಾಕಷ್ಟು ಸಂಖ್ಯೆಯ 
ವೃತ್ತಿಪರವಾಗಿ ಸಮರ್ಥರಾದ ಸಿಬ್ಬಂದಿ ಅಥವಾ ವಶಾನವ 
ಸಂಪನ್ಮೂಲದ ಮೂಲಕ ಮಾತ್ರ ಒದಗಿಸಬಹುದು ಅಥವಾ 
ಹೆಚ್ಚಸಬಹುದು. ಶಾಲೆಗಳಲ್ಪ ಸಿಬ್ದಂದಿಗಳ ಸಂಖ್ಯೇಯನ್ನು ಕನಿಷ್ಠ 
ಅಗತ್ಯದ ಆಧಾರದ ಮೇಲೆ ನಿರ್ಧರಿಸದೆವಾಸ್ತವ ಅಗತ್ಯದ ಆಧಾರದ 
ಮೇಲೆ ನಿರ್ಧರಿಸಬೇಕಾಗಿದೆ. ಆರ್‌ಅಏಇ ಕಾಯ್ದೆ ಶಂ ವಾಸ್ತವವನ್ನು 
ಗುರುತಿಸಬೇಕು ಮತ್ತು ಶಿಕ್ಷಕರು. ವಿಶೇಷ ಶಿಕ್ಷಕರು ಮತ್ತು ಇತರ 
ವೃತ್ತಿಪರರ ನೇಮಕಾತಿಯು ಹಠಾತ್‌ ನಿರ್ಧಾರಗಳ ಅಥವಾ 
ತಾತ್ಲಾಅಕ ನಿರ್ಧಾರದ ಕೈವಶವಾಗುವಂತೆ ಮಾಡಬಾರದು 
ಎಂಬುದನ್ನು ಗುರುತಿಸಬೇಕು. 


ಈಗಿನ ಸವಾಲೆಂದರೆ : 

ನಮ್ಮಲ್ಲ ಸಾಕಷ್ಟು ಸೇವಾ ಪೂರೈಕೆದಾರರು ಇದ್ದಾರೆಯೇ? 

ನಾವು ಬಳಸುವ ಹೆಸರನ್ನು ಕೂಡ ನೋಡಬೇಕೇ? ಉದಾಹರಣಿಗೆ 
ವಿಶೇಷ ಶಾಲೆಗಳನ್ನು ವಿಶೇಷ ಸೇವೆಗಳನ್ನು ನೀಡುವ ಶಾಲೆಗಳೆಂದು 
ನಾವು ನೋಡಿದರೆ ಇವು ವಿಶೇಷ ಉದ್ದೇಶಕ್ಕಾಗಿ ಸ್ಥಾಪಿಸಲಾದ 
ವಿಶೇಷ ಶಾಲೆಗಳಾಗುತ್ತವೆ. ಅಂದರೆ, ನವೋದಯ 
ವಿದ್ಯಾಲಯಗಳು, ಕೇಂದ್ರೀಯ ವಿದ್ಯಾಲಯಗಳು ಮತ್ತು ಸೈನಿಕ 
ಶಾಲೆಗಳ ಮಾದರಿಯ ಶಾಲೆಗಳು. 


ಹಾಗೆಯೇ ನಾವು ಕೆಲವು ಮಕ್ನಳಗೆ ಅಗತ್ಯವಿರುವ ವಿಶೇಷ 
ಬೆಂಬಲವನ್ನು ಒದಗಿಸಲು ಹೇಗೆ ಯೋಜಸುತ್ತೇವೆ? ನಾವು ಸ್ಥಳ, 
ಸಾಮಾಜಕ ಪರಿಸರ, ಆರೋಗ್ಯ, ಹುಟ್ಟದಾಗಿನಿಂದ ಇರುವಂತಹ 
ವಿಕಲತೆಯ ಪರಿಸ್ಥಿತಿಗಳು, ಅಪಘಾತಗಳು ಮತ್ತು ವ್ಯಕ್ತಿಯ 
ಜೀವನದಲ್ಲ ಅಂತಹ ಇತರ ಬೆಳವಣಿಗೆಗಳಂದಾದ ಅಸಮರ್ಥ 
ಸ್ಥಿತಿಯಿಂದ ಉಂಬಲಾದ ಸಂದರ್ಭಗಳನ್ನು ಅಧ್ಯಯನ ಮಾಡುವ, 
ವಿಶ್ಲೇಷಣೆ ಮಾಡುವ, ಸಂಶೋಧನೆ ಮಾಡುವ ಮತ್ತು ದಾಬಅಸುವ 
ಅಗತ್ಯವಿದೆ." 


ವರದಿ ಮಾಡುವ ಏಜೆನ್ಸಿಗಳು ಬಡುಗಡೆ ಮಾಡಿದ ವಿಕಲತೆ ಆಧಾರದ 
ಮಾಹಿತಿಯು ಸೇವೆಗಳು ಮತ್ತು ಸಂಪನ್ಮ್ಕೂಲಗಳಗಾಗಿ 
ಯೋಜನೆ ರೂಪಿಸಲು ಪರಿಗಣಿಸಬೇಕಾದ ಪ್ರಶ್ನೆಗಳನ್ನು 
ಒದಗಿಸುತ್ತವೆ. ನರವ್ಯೂಹ ಮತ್ತು ಸಂವೇದನಾ ಕ್ರಿಯೆಗಳ 


ವಿಕಲತೆಯಿರುವ (Neurological and sensory disabilities) 
ಮಕ್ಷಳು ಶಾಲಾ ಸೌಲಭ್ಯಗಳು ಮತ್ತು ಸೇವೆಗಳಗೆ ದಾಬಲಾತಿ 
ಹೊಂದಲು ಸೂಕ್ತ ಆರೋಗ್ಯ ಸ್ಥಿತಿನಿರ್ಧರಣಿ ಮತ್ತು ಕಲಕೆಗಾಗಿ 
ಅವರನ್ನು ಸಶಕ್ತಗೊಳಸುವ ಚಿಕಿತ್ಸೆ ಪಡೆಯುವ ಕೆಲವು ಗಮನಾರ್ಹ 
ಸಮಸ್ಯೆಯನ್ನು ಎದುರಿಸುತ್ತಾರೆ, ಈಗಿರುವಂತೆ ಅವರ ಕಲಕಾ 
ಫಲಅತಾಂಶಗಳ ಬಗ್ಗೆ ಯಾವ ಮಾಹಿತಿಯೂ ಇಲ್ಲ. ಖೇರೆಬೇರೆ 
ಮಕ್ಕಳಗೆ ಬೇರೆಬೇರೆ ಅಗತ್ಯಗಳವೆ. ಉದಾಹರಣೆಗೆ, ಮೂಳೆ 
ಸಮಸ್ಯೆಗಳು, ಸಿಪಿ ಮತ್ತು ಬಹು ವಿಕಲತೆಗಳು. ಹಾಗೂ ಪ್ರತಿಯೊಬ್ಬ 
ಮಗುವಿಗೂ ಭನ್ನವಾದ ಕಲಅಕಾ ವಿಧಾನಗಳರುತ್ತವೆ. ನಾವು 
ಒಂದೇ ಫಲಅತಾಂಶವನ್ನು ಕಂಡುಕೊಳ್ಳಲು ಪ್ರಯತ್ನಿಸುವುದು 
ಮುಖ್ಯವಾದರೂ ಕಲಅಕಾ ವೇಗ, ಬೋಧನಾ ವಿಧಾನ. ನೆರವು. 
ಪರಿಹಾರವಲ್ಲದ ಸಂವರ್ಧನಾ ಪ್ರಯತ್ನಗಳು ಬೇರೆ 
ಬೇರೆಯಾಗಿರುತ್ತವೆ ಎಂಬುದನ್ನು ಮರೆಯಬಾರದು. ಇದು 
ಕಅಕೆಯ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ತನ್ಯೂಲಕ, 
ನಿರ್ಧಾರಣಿ ಕಾರ್ಯವಿಧಾನಗಳು ಮತ್ತು ಪಠ್ಯಕ್ರಮ ರಚನೆಯನ್ನು 
ಮಾಡಬೇಕಾಗುತ್ತದೆ. 


ವಿಶೇಷ ಶಿಕ್ಷಣ ಶಾಲೆಗಳು - ಸಮನ್ವಯದ ಮುಂದುವರಿಕೆಗಳು 
ಸಮನ್ವಯ ಶಿಕ್ಷಣವು ಶೇ ಹಿಂದೆ ಇದ್ದ ವಿನ ಮತ್ತು 
ಮುಖ್ಯವಾಹಿನಿಗೆ ಸೇರಿಸಿಕೊಳ್ಳುವ ವಿಚಾರಗಳಗಿಂತ ಬೇರೆಯಾಗಿದೆ. 
ಈ ಹಿಂದಿನ ವಿಚಾರಧಾರೆಯು ಪ್ರಾಥಮಿಕವಾಗಿ ವಿಕಲತೆ ಮತ್ತು 
ವಿಶೇಷ ಶಿಕ್ಷಣದ ಅಗತ್ಯತೆಗಳಗೆ ಸಂಬಂಧಿಸಿರುತ್ತದೆ ಮತ್ತು 
ಕಲಅಯುವ ಮಕ್ಷಳು ಮುಖ್ಯವಾಹಿನಿ ಶಾಲೆಗಳಗೆ ಸೇರುವುದಕ್ಕೆ 
ತಕ್ಷಂತೆ ಮಾರಪ್ಪಾಡಾಗುವ ಅಥವಾ ಸಿದ್ಧರಾಗುವುದನ್ನು (ಅಥವಾ 
ಅರ್ಹರಾಗುವುದನ್ನು) ಇದು ಸೂಚಿಸುತ್ತದೆ. ಇದಕ್ಕೆ ತದ್ವಿರುದ್ಧವಾಗಿ, 
ಸಮನ್ವಯ ಶಿಕ್ಷಣವು ಎಲ್ಲರೊಡನೆ ಸೇರಿ ಕಅಯುವ ಮಗುವಿನ 
ಹಕ್ನು ಮತ್ತು ಮಗುವನ್ನು ಅಂಗೀಕರಿಸಿ ಪ್ರಂದಿಸಬೇಕಾದ ಶಾಲೆಯ 
ಕರ್ತವ್ಯವನ್ನು ಕುರಿತದ್ದಾಗಿದೆ. 


ಸಮನ್ನಯ ಶಿಕ್ಷಣದ ಪರಿಕಲ್ಪನೆಯು ವಿಶೇಷ ಶಾಲೆಗಳ ಅಥವಾ 
ವಿಶೇಷ ಅಗತ್ಯವುಳ್ಳ ವಿದ್ಯಾರ್ಥಿಗಳನ್ನು ಇತರೆ ಸಾಮಾನ್ಯ 
ವಿದ್ಯಾರ್ಥಿಗಳಂದ ಪ್ರತ್ಯೇಕಿಸಲು ಬೇರೆತರಗತಿ ನಡೆಸುವುದನ್ನು 
ತಿರಸ್ಕರಿಸುತ್ತದೆ. ಹಕ್ಷು ಆಧಾರಿತ ಧೋರಣೆಯು ವಿಶೇಷ ಅಗತ್ಯವುಳ್ಳ 
ವಿದ್ಯಾರ್ಥಿಗಳ ಹೂರ್ಣ ಭಾಗವಹಿಸುವಿಕೆಗೆ ಮತ್ತು ಅವರ 
ಸಾಮಾಜಕ, ನಾಗರಿಕ ಮತ್ತು ಶಿಕ್ಷಣ ಹಕ್ಕುಗಳನ್ನು ಗೌರವಿಸುವುದಕ್ಕೆ 
ಒತ್ತು ನೀಡುತ್ತದೆ. ಈ ಎರಡೂ ಅಂಶಗಳನ್ನು ತೆಗೆದುಕೊಳ್ಳುತ್ತಾ 


RPWD ಕಾಯ್ದೆ 2೭೦16ರಲ್ತನ ಉದ್ದೇಶ ಮತ್ತು ನಿಬಂಧನೆಗಳ 
ಪ್ರಕಾರ, ಶಾಲೆಗಳು ಅಂಗೀಕರಿಸಲ್ಪಟ್ಟ 'ಸಾಮಾನ್ಯ ಶಿಕ್ಷಣ ಮತ್ತು 
ವಿಶೇಷ ಶಿಕ್ಷಣ ಕಾರ್ಯಕ್ರಮಗಳು' ಎಂಬ ಪದಗಳ ನಡುವೆ 
ವ್ಯತ್ಯಾಸವನ್ನು ಮಾಡಬಾರದು. ಬದಲಾಗಿ. ಶಾಲೆಯ ಪ್ರಕ್ರಿಯೆಗಳು 
ವಿಶೇಷ ಶಾಲೆಗಳಾಗಲು ಅವಕಾಶದೊಂದಿಗೆ ಎಲ್ಲಾ 
ವಿದ್ಯಾರ್ಥಿಗಳು ಒಟ್ಟಿಗೆ ಕಲಅಯುವಂತೆ ರಚಿತವಾಗಿರಬೇಕುರ. 


ನಾವು ಹಕ್ಷುಗಳನ್ನು ತಡೆಯುವವರಲ್ಲ. ಸುಗಮಗೊಳಸುವವರು! 
ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಾಗಿ ಆಯ್ದೆಗಳನ್ನು 
ನಿರ್ವಹಿಸುವ ಹಕ್ಕನ್ನು ಗೌರವಿಸುತ್ತಿದ್ದೇವೆ ಎಂದು ಹೇಳಬಹುದೇ? 
ಭರವಸೆಯಿಂದ ನಾವು ಎಲ್ಲಾ ಶಾಲೆಗಳು ಸಮನ್ಪಯ ಶಿಕ್ಷಣ 
ನೀಡುತ್ತವೆ ಮತ್ತು ಎಲ್ಲಾ ವಿಶೇಷ ಶಾಲೆಗಳು ಆರ್‌ಟಜ ಕಾಯ್ದೆಯ 
ಮಾನದಂಡಗಳನ್ನು ಪೂರೈಸುತ್ತವೆ ಎಂದು ಹೇಳಬಹುದೇ? ಇದು 
ವ್ಯವಸ್ಥೆಯು ಪರಿಗಣಿಸಲೇಖಬೇಕಾದ ಪ್ರಮುಖ ಪ್ರಶ್ನೆಯಾಗಿದೆ. 
ಏಕೆಂದರೆ ್ಣPWD ಶಾಲಾ ಶಿಕ್ಷಣದ ಹಕ್ಕನ್ನು ಮಾತ್ರವಲ್ಲ. ವಿಶೇಷ 
ಶಾಲೆಗಳನ್ನು ಆಯ್ದೆಮಾಡುವಹಕ್ನನ್ನೂ ನೀಡುತ್ತದೆ. ಮಾನವ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


ಸಂಪನ್ಯ್ಕೂಲ ಸಜಿವಾಲಯವೂ ವಿಕಲತೆಯುಳ್ಳ ಮಕ್ಕಳ ಶಿಕ್ಷಣದ 
ಬಣ್ಣ ಕೂಡ ಗಮನಹರಿಸಬೇಕೆಂದು ನೀತಿ ಆಯೋಗವು 
ನಿರೀಕ್ಷಿಸುತ್ತದೆ. 


ಆದ್ದರಿಂದ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪ್ರತಿಕ್ರಿಯೆಯು ನಮ್ಮ 
ಸಮನ್ವಯ ಶಿಕ್ಷಣದ ಮಾರ್ಗದಲ್ಲ ಮತ್ತು ಸಮನ್ವಯ ಶಾಲೆಗಳು. 
ವಿಶೇಷ ಶಾಲೆಗಳು, ವಿಶೇಷ ಸೇವೆಗಳ ಶಾಲೆಗಳು ಎಂಬ ಹಣೆಪಣ್ಣ 
ಇಲ್ಲದೆಯೇ ಶಾಲೆ ನಡೆಸುವ ನಿಟ್ಟನಲ್ಲ ವಾವು ಎಷ್ಟು 
ಮುಂದುವರೆಯುತ್ತೇವೆಂಬುದನ್ನು ನಿರ್ಧರಿಸುತ್ತವೆ. ಸೆಪ್ಟೆಂಬರ್‌ 
೨೦1೨ರ CABEನ ಮತ್ತು ಎನ್‌ಪಿಎ ೭2೦1೨ಗಕ ಫಲಅತಾಂಶಗಳು ಈ 
ಎಲ್ಲದರ ಮೇಲೆ ಪರಿಣಾಮ ಚೀರಲವೆ. 


ಶಿಕ್ಷಕರ ಸಿದ್ಧತೆ ಮತ್ತು ನಿರ್ವಹಣೆ 

ಸೇವಾ ಪೂರ್ವ ಶಿಕ್ಷಕರ ಸಿದ್ಧತೆ ಬಹಳ ನಿರ್ಣಾಯಕವಾದದ್ದು. 
ಎನ್‌ಸಿಟಇ ಎಲ್ಲಾ ಶಿಕ್ಷಕರಿಗೆ ನಿಯಂತ್ರಕ ಸಂಸ್ಥೆಯಾಗಿದೆ, 
ಎನ್‌ಸಿಟಣಗೂ ಮೊದಲು ಸಂಸತ್ತಿನ ಕಾಲುದೆಯಿಂದ 
ರೂಪಿಸಲಾದ ಪುನರ್ವಸತಿ ಕೌನ್ಸಿಲ್‌ ಆಫ್‌ ಇಂಡಿಯಾ (ಆರ್‌ಸಿಐ, 
RCI) ವಿಶೇಷ ಶಿಕ್ಷಕರ ತರಬೇತಿಯನ್ನು ನಿಯಂತ್ರಿಸುತ್ತದೆ. NCTE 
೨೦14ರ ಎರಡು ವರ್ಷದ ಬಎಡ್‌ ಮತ್ತು ಎಂಎಡ್‌ ಕೋರ್ಸ್‌ಗಳ 


ಅಧಿಸೂಚನೆಯ ತರುವಾಯ 2೭೦15ರಲ್ತ್ಪ. RCl ತನ್ನು 
ಪಠ್ಯಕ್ರಮವನ್ನು ಎರಡು ವರ್ಷಗಳ ಕೋರ್ಸ್‌ ಆಗಿ ನವೀಕರಿಸಿತು 
ಮತ್ತು ಆ ಮೂಲಕ ವಿಶೇಷ ಅಗತ್ಯವುಳ್ಳ ಮಕ್ತಆಗಾಗಿ ಸಾಮಾನ್ಯ 
ಮತ್ತು ವಿಶೇಷ ಶಾಲೆಗಳಗೆ ಶಿಕ್ಷಕರನ್ನು ತಯಾರಿಸಲು ಸಜ್ಜಾಗಿದೆ. 
ಇಲ್ಲ ಸಾಮಾನ್ಯ ಶಾಲಾ ವಿಷಯಗಳ ಶಿಕ್ಷಣದ ಜೊತೆಗೆ ಇದು 
ಅನೇಕ ಅಸಮಥರ್ಥತೌಗಳ ಬಗ್ಗೆ ಕಲಸುತ್ತಾ ಎರಡು 
ಅಸಮರ್ಥತೆಗಕಲ್ಪ ಪರಿಣತಿಯನ್ನು ನೀಡುತ್ತದೆ. 


ಹೀಗಿದ್ದರೂ, NCTE ವಿಶೇಷ ಶಿಕ್ಷಣದಲ್ಲ ್ಣ೦।ನ ಡಿಪ್ಲೊಮಾ ಮತ್ತು 
ಪದವಿ ಇವೆರಡರ ಅರ್ಹತೆಯನ್ನು ಪ್ರಾಥಮಿಕ ಹಂತದವರೆಗೆ 
ಮಾತ್ರಸ್ಟೀಕರಿಸುತ್ತದೆ. ಇದರಿಂದಾಗಿ, ಶಾಲೆಗಳೂ ವಿಶೇಷ 
ಅಗತ್ಯವುಳ್ಳ ಮಕ್ಕಳಗೆ ಸೇವೆಸಲ್ಲಸಲು ಸೂಕ್ತ ಹಾಗೂ ಸಾಕಷ್ಟು 
ಸಂಖ್ಯೇಯ ವೃತ್ತಿಪರರು ಇಲ್ಲ. ಏಕೆಂದರೆ ಇವರು ವೃತ್ತಿಯಲ್ಲ 
ಯಾವುದೇ ಪ್ರಗತಿ ಕಾಣದ ಕಡಿಮೆ ಸಂಬಳದ ಗುತ್ತಿಗೆ ಶಿಕ್ಷಕರು. 


ಶಿಕ್ಷಕ ಶಿಕ್ಷಣವನ್ನು ಕುರಿತ ವಿಚಾರದೃಷ್ಟಿ ಮತ್ತು ಸವಾಲುಗಳು 
(ಡಿಎನ್‌ ಇಪಿ ೭2೦1೨) 

ಮಕ್ಷಳ ರಾಷ್ಟ್ರೀಯ ನೀತಿಯು (2013) (National Policy on 
Children -2013) ಶಿಕ್ಷಣವೂ ಸೇರಿದಂತೆ ಸೇವಾ ಪೂರೈಕೆದಾರರು 
೦ಖಾವ ಪಾತ್ರವನ್ನುವಹಿಸಬೇಕೆ೦ಬ ನಿರೀಕ್ಷೆ ಇದೆ ಎಂಐ 
ವಿವರಗಳನ್ನು ನೀಡುತ್ತದೆ. 3-18 ವರ್ಷದ ವಯೋಮಾನದ 
ಗುಂಪಿನವರಿಗೆ ಸಂಬಂಧಿಸಿದಂತೆ ಮಾನವಶಕ್ತಿಯ ಅವಶ್ಯಕತೆಗಳು 
ಮತ್ತು ಶಾಸನಬದ್ಧ ಸಂಸ್ಥೆಗಳ ಸಂಬಂಧಿತ ಪಾತ್ರವನ್ನೂ ಕುರಿತು 
ನೋಡಬೇಕಾದ ಅವಶ್ಯಕತೆಯುದೆ. ಆಯಾ ಸಚಿವಾಲಯಗಳು 
ತಾತ್ಲಾಅಕ ಮತ್ತು ಪ್ರತ್ಯೇಕಿತ ಅಧಿಸೂಚನೆಗಳನ್ನು ಹೊರಡಿಸಿದರೆ 
ಅದು ಅವ್ಯವಸ್ಥೆಗೆ ಮತ್ತು ನೀತಿಯ ಕಳಪೆ ಅನುಷ್ಠಾನಕ್ಕೆ 
ಕಾರಣವಾಗುತ್ತವೆ. ಸೇವಾಪೂರ್ವ, ಸೇವಾ ನಿರತ ಅವಧಿ ಮತ್ತು 
ನಿರಂತರ ವೃತ್ತಿಪರ ಬೆಳವಣಿಗೆಯನ್ನು ಒಂದು ನಿರಂತರ 
ಪ್ರಕ್ರಿಯೆಯಾಗಿ ನೋಡಬೇಕಾಗಿದೆ, ಈ ಸೇವೆಯನ್ನು ಉನ್ನತ 
ಶಿಕ್ಷಣದ ವಿಭಾಗದ ನಿಗದಿಪಡಿಸಿದಂತೆ ವಿಶ್ವವಿದ್ಯಾಲಯಗಳು 
ಮತ್ತು ಇತರ ಉನ್ನತ ಶಿಕ್ಷಣ ಸಂಸ್ಥೆಗಳು (ಎಚ್‌ ಇಐಗಳು) 
ಸಲ್ಪ್ಲಸಬೇಕು. ಇದನ್ನು ಮುಖಾಮುಖ ಮತ್ತು ಮುಕ್ತ/ತೆರೆದ ಹಾಗು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


ದೂರ ಕಲಿಕೆ (Open and Distance Learning (ODL) ವಿಧಾನಗಳ 
ಮೂಲಕ ಮಾಡಬೇಕು. ಪ್ರಮಾಣಪತ್ರ ನೀಡಿಕೆ, ಅಂಕ ನಿಗದೀಕರಣ, 
ವಿಷಯ ಆಯ್ಕೆಗಳು. ಮಾನವಶಕ್ತಿ, ನೇಮಕಾತಿ ಮತ್ತು ಸೇವಾ 
ಷರತ್ತುಗಳು ಹಾಗೂ ವೃತ್ತಿ ಮಾರ್ಗಗಳು ಸೇರಿದಂತೆ, ಎಲ್ಲವನ್ನೂ 
ಏಕಕಾಲದಲ್ಲಿ ನೋಡಿಕೊಳ್ಳಬೇಕು. ಈ ಹಲವು ಅಂಶಗಳುಒಲಟ್ಬಾರೆ 
ಮಕ್ನಳ ಅದರಲ್ಲೂ ಇಲ್ಲಯವರೆಗೆ ನಿರ್ಲಕ್ಷ್ಯಕ್ಷೆ ಒಳಗಾದ 
ವೈಕಲ್ಯವುಳ್ಳ ಮಕ್ನಳ ವಿಶಾಲ ಹಿತಾಸಕ್ತಿಯಿಂದ ಯಶಸ್ವಿ 
ಅನುಷ್ಠಾನಕ್ಕೆ ನಿರಾಾಯಕ. ರಾಷ್ಟ್ರೀಯ ಶಿಕ್ಷಕರ ವೃತ್ತಿ ಗುಣಮಟ್ಟ 
(National Professional Standards for Teachers -NPST)ey 
ನಿಗದಿಪಡಿಸಿದ ಹೊಸ ಮಾರ್ಗಸೂಚಿಗಳ ಅಡಿಯಲ್ಲ ಶಿಕ್ಷಕರನ್ನು 
ಅಎಡ್‌ ಕಾರ್ಯಕ್ರಮದ ವಿವಿಧ ವಿಭಾಗಗಳಲ್ಲ ತಯಾರಿ 
ಮಾಡಲಾಗುತ್ತದೆ, ಇದರಲ್ಲ ವಿಶೇಷ ಶಿಕ್ಷಣ ಬೋಧನೆ ಕೂಡ 
ಸೇರಿದೆ. 


ತಜ್ಞ ಶಿಕ್ಷಕರು 

ಶಾಲಾ ಶಿಕ್ಷಣದ ಕೆಲವು ವಿಭಾಗಗಳಲ್ಲ ಹೆಚ್ಚನ ಪ್ರಮಾಣದಲ್ಲ ವಿಶೇಷ 
ಶಿಕ್ಷಕರ ತುರ್ತು ಅವಶ್ಯಕತೆಯುದೆ. ಕೆಲವು ಉದಾಹರಣೆಗಳೆಂದರೆ, 
ಮಾಧ್ಯಮಿಕ ಮತ್ತು ಸೆಕೆಂಡರಿ ಹಂತಗಳಲ್ಲ ವಿಶೇಷ ಅಗತ್ಯವುಳ್ಳ 
ಮಕ್ಕಳಗೆ ಬೋಧನೆ ಮಾಡಲು ಒಂದು ವಿಷಯದಲ್ಪ ಹೆಚ್ಚುಆಸಕ್ತಿ 
ಮತ್ತು ಪ್ರತಿಭೆಹೊಂದಿರುವ ವೈಕಲ್ಯವುಳ್ಳಮಕ್ಕಳ ಶಿಕ್ಷಣ ಮತ್ತು 
ನಿರ್ದಿಷ್ಟ ಕಲಕಾ ತೊಂದರೆಕುರಿತ ಶಿಕ್ಷಣದ ವಿಷಯದಲ್ಲಿ ತಜ್ಞರ 
ಅವಶ್ಯಕತೆ ಇದೆ. 


ಅಂಥ ಶಿಕ್ಷಕರಿಗೆ ವಿಷಯ-ಬೋಧನೆ ಜ್ಞಾನ ಮತ್ತು ವಿಷಯಕ್ಕೆ 
ಸಂಬಂಧಪಟ್ಟ ಶಿಕ್ಷಣ ಗುರಿಗಳ ತಿಳುವಳಕೆ ಇದ್ದರಷ್ಟೆ ಸಾಲದು, 
ವೈಕಲ್ಯವುಳ್ಳ ಮಕ್ಕಳ ವಿಶೇಷ ಅವಶ್ಯಕತೆಗಳ ತಿಳುವಳಕೆ ಮತ್ತು 
ಅವರಿಗೆ ಬೋಧಿಸಲು ಅಗತ್ಯವಾದ ಕೌಶಲ್ಯಗಳನ್ನು ಅವರು 
ಹೊಂದಿರಬೇಕು. 


ಸಾಮಾನ್ಯವಾಗಿ ವಿಶೇಷಶಿಕ್ಷಕರು ಪ್ರಾಥಮಿಕ ಶಾಲೆಯಲ್ಲ 
ಖೋಧಿಸುವ ವಿಷಯಗಕೆಲ್ಲದರಲ್ಲ ಕೆಲಸಮಾಡುವ ಸಾಕಷ್ಟು 
ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಮತ್ತು ಮಾಧ್ಯಮಿಕ ಅಥವಾ 
ಸೆಕೆಂಡರಿ ಹಂತದಲ್ಪ ಒಬ್ಬ ವಿಷಯ ಶಿಕ್ಷಕರಿಗೆ ಪೂರಕವಾಗಿ ನೆರವು 
ನೀಡಬಲ್ಲರು.ಆದರೆ ವಿಶೇಷ ಶಿಕ್ಷಕರಿಗೆ ಶಾಲೆಯ ಉನ್ನತ 
ಹಂತಗಳಕಲ್ಲ ಒಂದು ವಿಷಯವನ್ನು ಬೋಧನೆ ಮಾಡಲು ಸಾಕಷ್ಟು 
ಜ್ಞಾನವಿಲ್ಲದಿರಬಹುದು. ಅಂತೆಯೇ, ಅಗತ್ಯವಿರುವ 
ಅನುಭವವನ್ನುಗಳಸಿದ ಬಳಕವೇ ನಿರ್ದಿಷ್ಟ ವಿಷಯದಲ್ಲ ಅಪ್ರತಿಮ 
ಆಸಕ್ತಿಗಳುಳ್ಳ ಮತ್ತು ಪ್ರತಿಭೆಗಳರುವ ಮಕ್ಕಳ ಬೋಧನೆಗೆ ಶಿಕ್ಷಕರು 
ಸೂಕ್ತವಾಗಿ ಹಾಗೂ ಉತ್ತಮವಾಗಿ ತಯಾರಾಗುತ್ತಾರೆ. ಸೇವಾ 
ಪೂರ್ವ ಶಿಕ್ಷಕ ತರಬೇತಿ ಮುಗಿದ ನಂತರ ಅಂತಹ ಕ್ಷೇತ್ರಗಳನ್ನು 
ಸಾಮಾನ್ಯ ಶಿಕ್ಷಕರಿಗೆ ದ್ವಿತೀಯ ಮಟ್ಟದ ತಜ್ಞತೆಯಾಗಿ ಅಭವೃದ್ಧಿ 
ಪಡಿಸಬಹುದು. ಇವುಗಳನ್ನು ಕೆಲಸದ ಅವಧಿಯಲ್ಲ ನೀಡುವ 
ತರಬೇತಿಯಾಗಿ ಪೂರ್ಣಾವಧಿ ಅಥವಾ ಅರೆಕಾಅಕ ಅವಧಿ 
ಅಥವಾ ಸಮ್ಯಿಶ್ರ ಖೋಧನಾ ಕೋರ್ನಿನಲ್ಲ ಹೇಆಕೊಡಬೇಕು. 


ಕೊನೆಯ ಮಾತು 

ಆಯ್ದೆ-ಆಧಾರಿತ ಕೆಡಿಬ್‌ ವ್ಯವನ್ಥೆ, ಬದಲಾವಣಿ ಮಾಡಿಕೊಳ್ಳಲು 
ಆಯ್ದೆಯ ಅವಕಾಶ ಮತ್ತು ಹೊಸ ವಿಷಯ ಸಂಯೋಜನೆಗಳಗೆ 
ಅವಕಾಶವಿರುವ ಬಹು ವಿದ್ಯಾ ವಿಭಾಗಗಳನ್ನುಳ್ಳ 
ವಿಶ್ವವಿದ್ಯಾಲಯಗಳ ಭವಿಷ್ಯದ ವಿಭಾಗಗಳನ್ನು ವಾವು ಹೇಗೆ 
ನೋಡುತ್ತೇವೆ? ಎಂಬುದು ಸವಾಲು. ಕುರುಕ್ಷೇತ್ರ 
ವಿಶ್ವವಿದ್ಯಾಲಯ ಮತ್ತು ಎನ್‌ಸಿಇಆರ್‌ಆಟಯ ಆರ್‌ಸಿಇ/ 


ಆರ್‌ಐಎಸ್‌ಗಳು ಭಾಷೆಗಳು, ಮಾನವಿಕಗಳು, ವಿಜ್ಞಾನಗಳು ಮತ್ತು 
ವಾಣಿಜ್ಯ ವಿಷಯಗಳಕಲ್ಲ ಪರಿಣಿತಿ ಜೊತೆಗೆ ನಾಲ್ಲು ವರ್ಷಗಳಸಮರಗ್ರ 
ವಿಶೇಷಶಿಕ್ಷಕ ಶಿಕ್ಷಣ ಕಾರ್ಯಕ್ರಮವನ್ನು ನಡೆಸಿವೆ. ಒಂದು 
ಹಂತದಲ್ಲ. ಬೇಸಾಯ ಮತ್ತು ಇತರ ವೃತ್ತಿ ವಿಷಯ ಆಯ್ದೆಗಳನ್ನು 
ಸಹಚ.ಎಡ್‌ ಮತ್ತು ಪ್ರಾಥಮಿಕ ಎಂ.ಎಡ್‌ನಲ್ಲ ಒದಗಿಸಲಾಗಿತ್ತು. 
ದುರದೃಷ್ಟವಶಾತ್‌, ಈ ಸಂಸ್ಥೆಗಳಗೆ ಪದವಿಗಳನ್ನು ನೀಡುವ ಮತ್ತು 
ತಮ್ಮ ರಾಜ್ಯಗಳ ವಿಶ್ವವಿದ್ಯಾಲಯಗಳಗೆ ಸಂಯೋಜತ 
ಕಾಲೇಜುಗಳಾಗಿ ಮುಂದುವರಿಯುವ ಅವಕಾಶ ಎಂದೂ ಸಿಗಲಲ್ಲ. 
ವಾವು ಈ ಅನುಭವಗಳಂದ ಕಲಅಯಬೇಕು. ಏಕೆಂದರೆ ಇದು ನಮ್ಮ 
ಇಂದಿನ ನಿರ್ಧಾರಗಳು ಯಾರ ಮೇಲೆ ಪ್ರಭಾವ ಬರುತ್ತದೆಯೋ 
ಆ ನಮ್ಮ ಮುಂದಿನ ಪೀಳಗೆಗೆ ನಾವು ಉತ್ತರದಾಯುಗಳಾಗಿದ್ದೇವೆ. 


ನೀತಿ-ನಿರೂಪಕರು ಮತ್ತು ಆಡಳತಗಾರರು ಈ ಸಮಸ್ಯೆಗಳ ಬಣ್ಣೆ 
ಹಿಡಿತ ಸಾಧಿಸಬೇಕೆಂದುನಿರಂತರ ಪ್ರಯತ್ನಿಸುತ್ತಿರುವಾಗ ಶಂ 
ಕ್ಷಣದಲ್ಲೂ ವಿಶೇಷ ಅಗತ್ಯವುಳ್ಳ ಮಕ್ಕಳ ಪರವಾಗಿ ನಾವು 
ಮುಂದುವರೆಯ ಬೇಕಾಗಿರುವುದು ನಮ್ಮ ಅಗತ್ಯವಾಗಿದೆ. ಈ 
ಕೆಳಕಂಡ ಆದರ್ಶಗಳನ್ನು ಪಾಆಅಸೋಣ ಮತ್ತು ವಿಶೇಷ ಅಗತ್ಯವುಳ್ಳ 
ಮಕ್ಕಳ ಉದ್ದೇಶದ ಪರವಾಗಿ ಶ್ರಮಿಸೋಣ:4 


ಜೀವನಪರ್ಯಂತ ಕೆಅಯುವವರಾಗಿರಿ ಮತ್ತು ನಮ್ಮ 
ವಿದ್ಯಾರ್ಥಿಗಳಗೂ ಇದೇ ರೀತಿ ಕಂಯಲು ಸ್ಪೂರ್ತಿ ನೀಡಿ. 


. ಕಲಕೆ ಮತ್ತು ಬೋಧನೆಯು ನಿರಂತರ ಮತ್ತು ಸಮೃದ್ಧ- 


ಗೊಳಸುವ ಪ್ರಕ್ರಿಯೆಯಾಗಿದ್ದು, ತಪಾಸಣಾ ಸಾಮರ್ರಿಗಳಾಗಿ. 
ನಿರಂತರ ಮತ್ತು ಸಮಗ್ರ ಮೌಲ್ಯ-ಮಾಪನ ಮತ್ತು 
ಪರೀಕ್ಷೆಗಳನ್ನಿಟ್ಟುಕೊಂಡು ಕಲಕೆಯ ಫಲಅತಾಂಶಗಳಂತಹ 
ಇತ್ತೀಚಿನ ಬೆಳಕವಣಿಗೆಗಳೊಂದಿಗೆ ಸಂಪರ್ಕದಲ್ಲಿರಿ, 


. ಎಲ್ಲಾ ಮಕ್ಕಳಗೆ ಸಬಲೀಕರಣ ಪ್ರಕ್ರಿಯೆಯಾಗಿ ಸಾರ್ವತ್ರಿಕ 


ಕಲಕಾ ವಿನ್ಯಾಸ /] ಯೂನಿವರ್ಸಲ್‌ ಡಿಸ್ಕೆನ್‌ ಫಾರ್‌ ಲನಿಂ೯ಗ್‌ 
(ಯುಡಿಎಲ್‌) ಅನ್ನು ರಚಿಸುವ ಬಣ್ಣೆ ಪರಿಗಣಿಸಿ. 


. ಪತಿಯೊಬ್ಬರೂ ಜವಾಬ್ದಾರಿಯುತ ನಾಗರಿಕರೆಂದು ನಂಜ. 


ಗುರುತಿಸಿ ಮತ್ತು ಗೌರವಿಸಿ ಹಾಗು ವಿಶೇಷ ಅಗತ್ಯವುಳ್ಳ ಮಕ್ಕಳು 
ಸಹ ನಮ್ಮಲ್ಲ ಒಬ್ಬರೆಂದು ಭಾವಿಸಿ. 


. ನಿಮ್ಯ ಸಾಮರ್ಥ್ಯಗಳು ಮತ್ತು ದೌರ್ಬಲ್ಯಗಳನ್ನು ಅರಿತು 
ಅವಕಾಶಗಳನ್ನು 


ಬದಲಾವಣಿಯ  ಪ್ರೇರಕರಾಗಿ, 
ಹುಡುಕುವವರಾಗಿ, ಪ್ಲಂದಿಸುವವರಾಗಿ. ಆದರೆ ಕಟ್ಟುಕಟ್ಟಳೆ 
ಹೇರುವವರಾಗದಿರಿ. 


‘Birrell, lan. (23 April 2019). Greta Thunberg teaches us about autism as much as climate change. 


https://www.theguardian.com/commentisfree/2019/apr/23/greta-thunberg-autism/ 


accessed on 21 September 2019. 


smith, M. K. (2015). What is education? A definition and discussion. The encyclopaedia of informal education. [http://infed.org/mobi/what-is- 


education-a-definition-and-discussion/. Retrieved 20 September 2019. 


‘il Portions of this writing are also from Author’s chapter on Education of Persons with Disabilities in Indian Education: A developmental Discourse by 


Mukhopadhyay Marmar and Parhar Madhu (Eds), Shipra Publications, 2015. 


MWill advise all readers to read books by Shivani Gupta, No Looking Back, Rupa Publications Pvt. Ltd and Malini Chib, One Little Finger, Sage India. 
vhttp://seshagun. gov.in/sites/default/files/2019-05/disabilitiesAct2016.pdf/accessed 22 September 2019. 


“Adapted from Mukhopadhyay, Sudesh, Making the Difference: Our Roles and Responsibilities. In Verma Preeti et.al. (eds.) (2019); Be the Difference: 
Equality and Equity in Education, Mumbai; Department of Special Education, SNDT.PP332-333. 


ಡಾ. ಸುದೇಶ್‌ ಮುಖೋಪಾಧ್ಯಾಯರವರು ಆರ್‌ಸಿಐನ ಮಾಜ ಅಧ್ಯಕ್ಷರು ಮತ್ತು ಠಗ ಎನ್‌ಸಿಟಇನ ಸ್ಥಾಯಿ ಸಮಿತಿಯ 
ಸದಸ್ಯರಾಗಿದ್ದಾರೆ. ಅವರು ವಿಶೇಷ ಶಿಕ್ಷಣದಲ್ತ ಲಂಡನ್‌ ಯೂನಿವರ್ಸಿಟ ಇನ್ಸ್‌ಟಿಟ್ಯೂಟ್‌ ಆಫ್‌ ಎಜುಕೇಷನ್‌ನ ಅಸೋಸಿಯೇಟ್‌ 
ಆಗಿದ್ದಾರೆ ಮತ್ತು ಕೆನಡಾದ ಮ್ಯಾನಿಟೋಬಾ ವಿಶ್ವವಿದ್ಯಾಲಯ ಮತ್ತು ಆಸ್ಟ್ರೇಆಯಾದ ಸಿಡ್ನಿಯ ಮೊನಾಶ್‌ ವಿಶ್ವವಿದ್ಯಾಲಯದ 
ವಿಸಿಟ್‌೦ಗ್‌ ಫೆಲೊ ಆಗಿದ್ದಾರೆ. ಅವರನ್ನು drsudesh.mukhopadhyay @gamil.com ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಹೇಮಾದೇವಿ ಅ ಎನ್‌ | ಪರಿಶೀಲನೆ: ಜೈಕುಮಾರ್‌ ಮರಿಯಪ್ಪ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2020 


kX) 


